ಕರ್ನಾಟಿಕ ವಿಧಾನಪರಿಷತ್ತು 
ನೂರ ನಲವತ್ತ ಮೂರನೆಯ ಅಧಿವೇಶನದ ಮುಂದುವರೆದ ಉಪವೇಶನ 
ಚುಕೆ, ರಹಿತ ಪ್ರಶ್ನೆ 


ದಿನಾ೦ಕ: 15-03-2021 ಪ್ರಶ್ನೆ ಸಂಖ್ಯೆ: 1047(1335) 
ಸದಸ್ಯರ ಹೆಸರು ಮತ್ತು ಕ್ಷೇತ್ರ: ಶ್ರೀಕೆ.ಎ.ತಿಷ್ಟೇಸ್ವಾಮಿ( ನಾಮನಿರ್ದೇಶನ ಹೊಂದಿದವರು) 
ಉತ್ತರ ನೀಡಬೇಕಾದ ದಿನಾ೦ಕ: 15-03-2021 


ಉತ್ತರಿಸುವ ಸಚಿವರು: ಮಾನ್ಯ ಉಪ ಮುಖ್ಯಮಂತಿಗಳು ಹಾಗೂ ಉನ್ನತ ಶಿಕ್ಷಣ, ಮಾಹಿತಿ 
ತಂತ್ರಜ್ಞಾನ, ಜೈವಿಕ ತಂತ್ರಜ್ಞಾನ ಹಾಗೂ ವಿಜ್ಞಾನ ಮತ್ತು ತಂತ್ರಜ್ಞಾನ, 
ಕೌಶಲ್ಯಾಭಿವೃದ್ಧಿ, ಉದ್ಯಮಶೀಲತೆ ಮತ್ತು ಜೀವನೋಪಾಯ ಸಚಿವರು 


ಬಿಷಯ: Star - up ॥ndಃa ಯೋಜನೆಯ ಬಗ್ಗೆ 


(ಅ) Start - up India ಯೋಜನೆಯ ಮುಖ್ಯ ರೂಪುರೇಷೆಗಳೇನು ಮತ್ತು ಈ ಯೋಜನೆ 
ಅಡಿಯಲ್ಲಿ ರಾಜ್ಯದಲ್ಲಿ ನೋಂದಣಿ ಆಗಿರುವ $tಗೆ - up nd ಉದ್ಯಮಗಳಾವುವು; 
(ಪ್ರಾರಂಭದಿಂದ ತಹಲ್‌ವರೆಗಿನ ಜಿಲ್ಲಾವಾರು ಮಾಹಿತಿ ನೀಡುವುದು) 


(ಆ) ಈ ಯೋಜನೆ ಅಡಿಯಲ್ಲಿ ರಾಜ್ಯದಲ್ಲಿ ನೋಂದಾಯಿಸಿದ ಮತ್ತು ಸ್ಥಾಪಿತವಾದ S೩ಗ - 
up India ಉದ್ಯಮಗಳಿಗೆ ಈವರೆಗೂ ಕೇಂದ್ರ ಮತ್ತು ರಾಜ್ಯ ಸರ್ಕಾರಗಳಿಂದ ಮಂಜೂರಾದ 
ಬಿಡುಗಡೆಯಾದ ಮತ್ತು ಬಳಕಮಾಡಿಕೂಂಡ ಅನುದಾನ ಹಾಗೂ ನಿಗದಿಗೊಳಿಸಿದ ಗುರಿ 
ಮತ್ತು ಸಾಧನೆಗಳೆಷ್ಟು; (ಸಂಪೂರ್ಣ ವಿವರ ನೀಡುವುದು) 


(ಇ) ಕಳೆದ 3 ವರ್ಷಗಳಲ್ಲಿ ರಾಜ್ಯದಲ್ಲಿ ಕಾರ್ಯನಿರ್ವಹಿಸುತ್ತಿರುವ Start - up India 
ಉದ್ಯಮಗಳಿಂದ ಸೃಷಿಯಾಗಿರುವ  ಉದ್ಯೋಗಾವಕಾಶಗಳೆಷ್ಟು? (ಪೂರ್ಣ ವಿವರ 
ನೀಡುವುದು) 


